ಕರ್ನಾಟಕ ವಿಧಾನ ಪರಿಷತ್ತು 


17-03-2021 
ಕೀ ಎನ್‌ರವಿಕುಮಾರ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಫಾದಾಯ ಸಚಿವರು 

ಪ್ರಶ್ನೆ ಉತ್ತರ 


ಆ) [ಆಸ್ತಿಖುಿ ಮಾರಾಟಿ ನೋಂದಣಿಯ ಸ್ಥಿರಾಸ್ತಿಗಳ (ವಸತಿ, ವಾಣಿಜ್ಯ, ಕೈಗಾರಿಕೆ ನಿವೇಶನಗಳ, 
ಮಾರ್ಗಸೂಚಿ ದರವನ್ನು ನಿಗದಿಪಡಿಸುವ | ಕೃಷಿ ಜಮೀನು ಹಾಗೂ ಇತರೆ) ಮಾರಾಟಿ ನೋಂದಣಿಯ 
ಅಧಿಕಾರ ಯಾರಿಗಿದೆ; ಮಾರ್ಗಸೂಚಿ ದರವನ್ನು ನಿಗದಿಪಡಿಸುವ ಅಧಿಕಾರ ಕರ್ನಾಟಕ 
ಮುದ್ರಾಂಕ ಕಾಯ್ದೆ, 1957ರ ಕಲಂ 45(ಬಿ) ರಡಿಯಲ್ಲಿ ರಚಿಸಿರುವ 
AOA (Central Vatuation Committee) ನಿಯಮಗಳು 
2003ರನ್ನಯ ನಿಯಮಗಳು 5 6 ಮತ್ತು ಲ್ಲಿ 
ಸೂಚಿಸಿರುವಂತೆ ಕೇಂದ್ರ ಮೌಲ್ಯ ಮಾಪನ ಸಮಿತಿ ಮತ್ತು 
ಮೌಲ್ಯ ಮಾಪನ ಉಪಸಮಿತಿಗಳಿಗೆ ಇರುತ್ತದೆ. 


ಬಾದು ಬಾರಿ ಆಕ್ತಿ ಮಾರಾಬಿದ ರಾನ್‌ ಮುದ್ರಾಕ ಕಾಯ್ದೆ 1957ರ ಕಲಂ 45(ಬಿ) 
ನೋಂದಣಿಯ ಮಾರ್ಗಸೂಚಿ ದರ [ರಡಿಯಲ್ಲಿ ರಚೆಹಪಿರುವ ಸವ (Central Valuation 
ನಿಗದಿಪಡಿಸಿರುವ ಯಾರು; ಬಳಿಕ ಎಷ್ಟು | ೦Mmtೀ) ನಿಯಮಗಳು 2003ರನ್ನಯ ನಿಯಮಗಳು 5, 

ಮಾರ್ಗಸೂಚೆ | 6 ಮತ್ತು 7ರಲ್ಲಿ ಸೂಚಿಸಿರುವಂತೆ ಕೇಂದ್ರ ಮೌಲ್ಯ ಮಾಪನ 
ದರವನ್ನು ಪರಿಷ್ಠರಿಸಲಾಗುತ್ತದೆ. ಇದನ್ನು | ಸಮಿತಿ ಮತ್ತು ಮೌಲ್ಯ ಮಾಪನ ಉಪಸಮಿತಿಗಳು ಸ್ಥಿರಾಸ್ತಿಗಳ 
ಯಾವ ಆಧಾರದಲ್ಲಿ ನಿಗದಿ | (ವಸತಿ, ವಾಣಿಜ್ಯ ಕೈಗಾರಿಕೆ ನಿವೇಶನಗಳ, ಕೃಷಿ ಜಮೀನು 
ಪಡಿಸಲಾಗುತ್ತಿದೆ; ಹಾಗೂ ಇತರೆ) ಸರಾಸರಿ ಅಂದಾಜು ಮಾರುಕಟ್ಟೆ ಮೌಲ್ಯಗಳ 
ಮಾರ್ಗಸೂಚೆಗಳನ್ನು ಆಯಾ ಫುದೇಶಕ್ಕೆ/ ರಸ್ತೆ / ಬಡಾವಣೆ! 
ವಾರ್ಡ್‌ವಾರು ಬರುವ ಗ್ರಾಮ ಹಾಗೂ ಸ್ಥಳೀಯ ಸಂಸ್ಥೆ 
"| ವ್ಯಾಪ್ತಿಯಲ್ಲಿರುವ ಎಲ್ಲಾ ವಿವಿಧ ರೀತಿಯ ಸ್ಥಿರಾಸ್ತಿಗಳಲ್ಲಿ 
ಆಗಿರುವ ದಸ್ತಾವೇಜುಗಳ ಮಾರಾಟ ಅಂಕಿ ಅಂಶಗಳನ್ನು 
ಕ್ರೂಢಿಕರಿಸಿ, ಅದರ ಆಧಾರದ ಮೇಲೆ ಸರಾಸರಿ ಅಂದಾಜು 
| ಮಾರುಕಟ್ಟೆ ಮೌಲ್ಯಗಳ ಮಾರ್ಗಸೂಚಿ ದರಗಳನ್ನು ಉಪಸಮಿತಿ | 
ಸಭೆಯಲ್ಲಿ ಮಂಡಿಸಿ, ಸಾರ್ವಜನಿಕ ಆಕ್ಷೇಪಣೆ/ಸಲಹೆಗಳನ್ನು 
ತಾತ್ಮಾಲಿಕ ಅಧಿಸೂಚನೆ ಹೊರಡಿಸಿ, ನಿಗಧಿತ 15 ದಿನಗಳ 
ಕಾಲಾವಕಾಶ ನೀಡಿ ಸ್ವೀಕೃತವಾದ ಆಕ್ಷೇಪಣೆಗಳ ಬಗ್ಗೆ 
ಉಪಸಮಿತಿಯಲ್ಲಿ ಮಂಡಿಸಿ ತೀರ್ಮಾನ ಕೈಗೊಂಡಿರುವ 
ಪ್ರಸ್ತಾವನೆಯನ್ನು ಆಯಾ ಜಿಲ್ಲಾ ಜಿಲ್ಲಾಧಿಕಾರಿಗಳ ಪರಿಶೀಲನೆಗೆ 
ಒಳಪಟ್ಟು ಅವರ ಮೇಲುರುಜು ಜೊತೆ ಅಂತಿಮವಾಗಿ 
ಕೇಂದ್ರ ಮೌಲ್ಯ ಮಾಪನ ಸಮಿತಿಯ ಅನ 


ಆಯಾ ಇವಸಮತಗಳನ್ನ ಪರ್ದಾ] 
ಉಪಸಮಿತಿ ಅಧ್ಯಕ್ಷರು ಹಾಗೂ ಉಪನೋಂದಣಾಧಿಕಾರಿಗಳು 
ಉಪಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾಗಿರುತ್ತಾರೆ) ಮಂಡಿಸಿ 
ತಾತ್ಕಾಲಿಕವಾಗಿ ಸಾರ್ವಜನಿಕ ಆಕ್ಷೇವಣೆಗಳಿಗೆ ಆಹ್ವಾನಿಸಿ 
ಆಕ್ಷೇಪಣೆ ಅವಧಿ ನಂತರ. ಅಂತಿಮ ಅನುಮೋದನೆ 
ನೀಡಲಾಗುವುದು. .. 


ನಿಯಮಾನುಸಾರ ಪ್ರಕತಿ ವರ್ಷವು ಮಾರ್ಗಸೂಚಿ 
ದರಗಳನ್ನು ವರಿಷ್ಠರಿಸಬೇಕಾಗಿರುತ್ತದೆ. ಅದಾಗ್ಯೂ ಸಹ 
ಸಕಾರಣಗಳಿಂದ ಹಾಗೂ ಸರ್ಕಾರದ ನಿರ್ದೇಶನಗಳ 
"| ಹಿನ್ನಲೆಯಲ್ಲಿ ನಿಯಮ 9 ರಂತೆ ಎರಡು ಅಥವಾ ಮೂರು 
: ವರ್ಷಗಳಿಗೊಮ್ಮೆ ಪರಿಷ್ಠರಿಸಲಾಗುತ್ತದೆ. 

ಇ) |ನಿಗದಿಪಡಿಸಿದ ಮಾರ್ಗ ಮ :  . ಕೆಲವಾರು ಪ್ರಕರಣಗಳಲ್ಲಿ ಖರೀದಿದಾರರು ಮತ್ತು ಆಸ್ತಿ 
ಕಡಿಮೆ ದರದ ಮೊತ್ತಕ್ಕೆ ` ಆಸ್ತಿಯ [| ಮಾರಾಟಿಗಾರರ ನಡುವೆ ಮಾರ್ಗಸೂಚಿ ಬರಕ್ಕೆಂಶ ಕ್ರಯದ 
ಮಾರಾಟಿವನ್ನು ನೋಂದಣಿ . ಸ | ವ್ಯವಹಾರ ಕಡಿಮೆ ದರದಲ್ಲಿ ನಡೆದಾಗ, ಈ ಬಗ್ಗೆ ಕರ್ನಾಟಕ 
ಆದೇಶ ನೀಡುವ ಅಧಿಕಾರ ಯಾರಿಗಿದೆ; | ಮುದ್ರಾಂಕ ಕಾಯ್ದೆ, 1957ರ ಕಲಂ 45ಎ(1) (23445) ರಡ 
ಯಾವ ಯಾವ ಸಂದರ್ಭಗಳಲ್ಲಿ | ಜಿಲ್ಲಾ ನೋಂದಣಾಧಿಕಾರಿಗಳು ಮತ್ತು ಅವರ ಆದೇಶದ ಬಗ್ಗೆ 
ಮಾರ್ಗಸೂಚಿ ದರಕ್ಕಿಂತ ಕಡಿಮೆ ದರಕ್ಕೆ | ಮೇಲ್ಮನವಿ ಸಲ್ಲಿಸಲು ಪ್ರಾದೇಶಿಕ ಆಯುಕ್ತರ ಮುಂದೆ 
| ಆಸ್ತಿಯ ಮಾರಾಟ ನೋಂದಣಿ "ಆಗುತ್ತದೆ? ಹೋಗಬೇಕಾಗಿರುತ್ತದೆ. ಈ ಇಬ್ಬರು ಅಧಿಕಾರಿಗಳು ಮಾರುಕಟ್ಟೆ 

(ವಿವರ ನೀಡುವುದು) . ದರದ ಬಗ್ಗೆ ಆದೇಶಿಸುವ , ಅಧಿಕಾರವುಳ್ಳವರಾಗಿರುತ್ತಾರೆ. 
ಕರ್ನಾಟಿಕ ಮುದ್ರಾಂಕ ಕಾಯ್ದೆ, 1957ರ ಕಲಂ 45ಎ(1) ರಡಿ 
ನೋಂದಾಯಿಸುತ್ತಾರೆ. 


". ಉಳಿದಂತೆ, ಕರ್ನಾಟಿಕ ಮುದ್ರಾಂಕ ಕಾಯ್ದೆ, 1957ರ ಕಲಂ 
| 45(ಬಿ) ರಡಿಯಲ್ಲಿ ರಚಿಸಿರುವ ಸಿವಿಸಿ (Central Valuation 
‘Committee) ನಿಯಮಗಳು 2003ರನ್ನಯ ನಿಯಮ 9 
ರಂತೆ 'ಕೇಂದ್ರ ಮೌಲ್ಯ ಮಾಪನ ಸಮಿತಿಗೆ ಸಾರ್ವಜನಿಕ 
| ಆಕ್ಷೇಪಣೆ/ಸಲಹೆಗಳಿಗೆ. ಸಂಬಂಧಿಸಿದಂತೆ. ಸಕಾರಣಗಳನ್ನು | 
ಸಲ್ಲಿಸಿದಲ್ಲಿ ಹಾಗೂ ತುಂಬ ಅಪರೂಪದ ಪ್ರಸ್ತಾವನೆಗಳಿಗೆ 
ಅಂಕಿ ಅಂಶಗಳ ಆಧಾರದ ಮೇಲೆ ಈಗಾಗಲೇ ನಿಗದಿಪಡಿಸಿದ 
ಮಾರ್ಗ ಸೂಚೆದರಕ್ಕಿಂತ ಕಡಿಮೆ ದರವನ್ನು 
ನಿಗದಿಪಡಿಸಲಾಗುತ್ತಿದೆ. 


ಸಂಖ್ಯೆ: ಕಂಇ/134/ಎಂಎನ್‌ಎಸ್‌ಎ/2021 


